* 


(ಅ) ರಾಜ್ಯದಲ್ಲಿರುವ ಒಟ್ಟು ಸರ್ಕಾರಿ 


ಶಾಲೆಗಳ 
ಸಂಖ್ಯೆ ಎಷ್ಟು 'ಇವುಗಳಲ್ಲಿ' ಎಷ್ಟು; ಶಾಲೆಗಳು 


ಸ್ವಂತವಾಗಿ ನೀರಿನ ಮೂಲಗಳನ್ನು ಹೊಂದಿವೆ; 


ಕರ್ನಾಟಕ ವಿಧಾನ ಪರಿಷತ್ತು 
ಚುಕ್ಕಿ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 067 
ಸದಸ್ಯರ ಹೆಸರು ಶ್ರೀ. ಟಿ.ಎ. ಶರವಣ 
(ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸಜೇಕಾದ ದಿನಾಂಕ 16-07-2019 
ಉತ್ತರಿಸುವ ಸಚಿವರು ಮಾನ್ಯ ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಸಚಿವರು 
ಪಶ್ನೆ | ಉತ್ತರ 


ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 48166 ಶಾಲೆಗಳಿವೆ. (8ರಿಯ 


22480, ಪ್ರೌಢಶಾಲೆಗಳು-4695) ಇವುಗಳ ಪೈಕಿ 4297 ಶಾಲೆಗಳಲ್ಲಿ 
ಕೊಳವೆ ಬಾವಿ ಹಾಗೂ 3685 ಶಾಲೆಗಳಲ್ಲಿ ತೆರೆದ ಬಾವಿ ಸೌಲಭ್ಯ 
ಹೊಂದಿರುತ್ತದೆ. 


ಪ್ರಾಥಮಿಕ ಶಾಲೆಗಳು-20991, ಹಿರಿಯ ಪ್ರಾಥಮಿಕ ಶಾಲೆಗಳು- 


| 


(ಈ) 


ಬರಪೀಡಿತ 


ಎಂದು 
ತಾಲ್ಲೂಕುಗಳಲ್ಲಿವ ಶಾಲೆಗಳಲ್ಲಿ ಮಧ್ಯಾಹ್ನದ 
ಬಿಸಿಯೂಟ , ಮತ್ತು ಕುಡಿಯುವ ನೀರಿನ 
ನಿರ್ವಹಣೆಗಾಗಿ 
ಕ್ರಮಗಳೇನು; 


ಸ AN 
ಘೋಷಿಸಲ್ಪಟ್ಟ 


| ಬರಪೀಡಿತ ಎಂದು : ಬೇಸಿಗೆ ರಜೆ ಅವಧಿಯಲ್ಲಿ ಘೋಷಿಸಲ್ಪಟ್ಟ 
ರಾಜ್ಯದ 162 ತಾಲ್ಲೂಕುಗಳಲ್ಲಿರುವ ಸರ್ಕಾರಿ ಮತ್ತು ಅನುದಾನಿತ 
ಶಾಲೆಗಳ 1 ರಿಂದ ೫ನೇ ತರಗತಿಯ ಒಟ್ಟು 49,95,271 
ವಿದ್ಯಾರ್ಥಿಗಳಿಗೆ 
ಯೋಜಿಸಲಾಗಿತ್ತು ಇವರ ಪೈಕಿ ಇಚ್ಛೆಯುಳ್ಳ ಒಟ್ಟು 14,31,089, 


ಮಧ್ಯಾಹ್ನದ ಬಿಸಿಯೂಟವನ್ನು 


| ವಿದ್ಯಾರ್ಥಿಗಳು ಬಿಸಿಯೂಟ ಸೇವಿಸಿರುತ್ತಾರೆ. ಕುಡಿಯುವ ನೀರಿನ 


ನಿರ್ವಹಣೆಗಾಗಿ ನೀರಿನ ಕೊರತೆ ಬಾರದಂತೆ ಕ್ರಮವಹಿಸಲು ಆಯಾ 
ಪಂಚಾಯಿತಿಯ ಮುಖ್ಯ 


ಬರೆದು ಸೂಚನೆ 


ಜಿಲ್ಲೆಯ ಜಿಲ್ಲಾ 
ಕಾರ್ಯನಿರ್ವಹಣಾಧಿಕಾರಿಯವರಿಗೆ ಪತ್ರ 
ನೀಡಲಾಗಿದೆ (ಅನುಬಂಧ-। ಲಗತ್ತಿಸಿದೆ). 

ಬರಗಾಲದ ಅವಧಿಯಲ್ಲಿ ವಿದ್ಯಾರ್ಥಿಗಳಿಗೆ ಕುಡಿಯುವ ನೀರಿನ 
ನಿರ್ವಹಣೆಗಾಗಿ ಶುಡ್ಡ ಕುಡಿಯುವ ನೀರಿನ ಘಟಕ ಇರುವ ಕಡೆ 
ಕ್ಯಾನ್‌ ಗಳಲ್ಲಿ ಭರ್ತಿ ಮಾಡಿ ಒದಗಿಸಲಾಗಿರುತ್ತದೆ. ' ನಗರ 


ಪ್ರದೇಶಗಳಲ್ಲಿ ನೀರಿನ ಕೊರತೆ ಇರುವ ಶಾಲೆಗಳಲ್ಲಿ ಟ್ಯಾಂಕರ್‌ 


ಮೂಲಕ ನೀರು ಪಡೆದು ಶುದ್ಧೀಕರಿಸಿ ಕುಡಿಯಲು ಬಳಸಲಾಗಿದೆ. 


1 


ಒದಗಿಸಲು |: 


IS ಲ್ಸ ಬಃ 
ಭರಪೀಡಿತ ಭಾಗದ ಶಾಲೆಗಳಲ್ಲಿ 
ಬಿಸಿಯೂಟ, ಕುಡಿಯುವ ನೀರು ಮತ್ತು 
ಸ್ವಚ್ಛತೆಗೆ ಆ ಪ್ರಮಾಣದಲ್ಲಿನ ನೀರಿನ 


ನಿರ್ವಹಣೆ ಸವಾಲಾಗಿ ಪರಿಣಮಿಸಿದೆಯೇ;' 


p2 A 
pad pd 
- E ————— | _ R 
(ಇ) ಪಕ್ಷ ವೈಕ್ಷಕಿಕ ವರ್ಷದ ಆರಂಭದ | ಈ ಬಗ್ಗೆ ರಾಜ್ಯಡ ಎಲ್ಲಾ ಜಿಲ್ಲೆಗಳ ಜಿಲ್ಲಾಧಿಕಾರಿಯವರಿಗೆ ಹಾಗೂ 
ದಿನದಿಂದಲೇ ಶೇ. 100 ರಷ್ಟು ಹಾಜರಾತಿಗೆ ಜಿಲ್ಲಾ ಪಂಚಾಯತ್‌ ಮುಖ್ಲಿ ಕಾರ್ಯನಿರ್ವಹಣಾದಿಕಾರಿಗಳಿಗೆ | 
ನಿರ್ದೇಶನ ನೀಡಲಾಗಿದ್ದು, ಈ ಪೂರ್ಣ [ನೀರಿನ ಅಭಾವ ಇರುವ ಗಾಮ ಪಂಚಾಯತ್‌ ವ್ಯಾಪ್ತಿಯ 


ಉಪಾಹಾರ ಯೋಜನೆಯಡಿ ಬಿಸಿಯೂಟ 


ತೆಯಾರಿಸಲು ಹಾಗೂ ಮಕಳು ಕುಡಿಯಲು ಅಗತ್ಯವಿರುವ ಶುದ್ಧ 
ನೀರನ್ನು ಪೂರೈಸಲು ಸಾಕಷ್ಟು ಪ್ರಮಾಣದಲ್ಲಿ ಟ್ಯಾಂಕರ್‌ ಗಳ | 
ಮೂಲಕ ಮದ್ದ ನೀರನ್ನು ಪೂರೈಸಲು ಅಗತ್ಯ ಕ್ರಮವಹಿಸುವಂತೆ ; 


| 
ಸೂಚಿಸಲಾಗಿದೆ (ಅನುಬಂಧ-2 ಲಗತಿಸಿದೆ). . » 


ಆ ಪರಿಣಾಮವು ಮಕ್ಕಳ ಶೇ. 100ರ 
ಹಾಜರಾತಿಯು ಇಳಿಮುಖವಾಗಲು 


ಗಮನಕ್ಕೆ ಬಂದಿದೆಯೇ; ಹಾಗಿದ್ದಲ್ಲಿ 
ಇಲಾಖೆಯು ಮುಂಜಾಗ್ರತೆಯಾಗಿ: 


ಕಂಡುಕೊಂಡ ಮಾರ್ಗೋಪಾಯಗಳೇನು? 


| ಅಧಿಕಾರಿಗಳ ಮೇಲ್ವಿಚಾರಣೆ ಮತ್ತು ಸಹಕಾರದೊಂದಿಗೆ ಅಗತ್ಯ 


ಮಕ್ಕಳ ಹಾಜರಾಶಿಯು . ಇಳಿಮುಖವಾಗದಂತೆ ತೆಡೆಯುವ | 
- j 

/ 

ಸಲುವಾಗಿ ಆಯಾ ಜಿಲ್ಲೆಯ ಸಂಬಂಧಿಸಿದ": ಇಲಾಖೆಗಳ 


ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ (ಅನುಬಂಧ-2 | 
ರಂತೆ. 


ಇಪಿ 12 ಎಂ.ಎಂ.ಎಸ್‌ 2019 


Ke 


ಶ್ರೀನಿವಾಸ 


(ಎಸ್‌ 0 


ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು 


ಕ್ಯ 


ಜಡ 
ಕ 
ಕರ್ನಾಟಕ ಫಿ ಸರ್ಕಾಪ 


ಆಯುಕ್ತರ ಕಛೇರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಹೊಸ ಸಾರ್ವಜನಿಕ ಕಛೇರಿಗಳು, ನೃಪತುಂಗ ರಸ್ತೆ, ಬೆಂಗಳೂರು-1 


ಸೌಖ್ಯ ನಂದಾ ಹ ಪಾಕತ ಪಡೇಕಔO ಇ ERT TET 
ಸುತ್ತೋಲೆ 


ವಿಷಯ: ಬರಗಾಲ ಪೀಡಿತ ತಾಲ್ಲೂಕುಗಳಲ್ಲಿ ಮಧ್ಯಾಹ್ನ ಉಪಹಾರ ಯೋಜನೆ 
ಕಾರ್ಯಕ್ರಮವನ್ನು ಬೇಸಿಗೆ ರಜಾ ಅವಧಿಯಲ್ಲಿ ಅನುಷ್ಠಾನಗೊಳಿಸಲು 
ಕುರಿತು. 


ಉಲ್ಲೇಖ: 1. ಸರ್ಕಾರದ ಆದೇಶದ ಸಂಖ್ಯೆ; ಕಂಇ 319 ಟಿ.ಎನ್‌.ಆರ್‌. 2018 

: ಚಿಂಗಳೂರು, ದಿವಾಂಕ:29.12.2018 ಮತ್ತು 01.01.2019 
2. ಸರ್ವೋಚ್ಛ ನ್ಯಾಯಾಲಯದ ಅದೇಶ ಸಿಪ್ರ AG 196/2004 
ದಿನಾಂಕ: 20- 04. 2004 


eojokskok 


2018-19ನೇ ಸಾಲಿನಲ್ಲಿ ಕಂಬಾಯ ' ಇಲಾಖೆಯು ರಾಜ್ಯದ 30 ಜಿಲ್ಲೆಗಳ 156 ಕಂದಾಯ ತಾಲ್ಲೂಕುಗಳನ್ನು 


ಬರಪೀಡಿತ ಪ್ರದೇಶಗಳೆಂದು ಉಲ್ಲೇಖ (1ರಲ್ಲಿ ಘೋಷಿಸಿ RES 


ಉಲ್ಲೇಖ (02) ಘನ ಸರ್ವೋಚ್ಛ ನ್ಯಾಯಾಲಯದ ಆದೇಶಾನುಸಾರ. ಬೇಸಿಗೆ ರಜೆಯಲ್ಲಿಯೂ ಸಹ ಎಲ್ಲಾ ಸರ್ಕಾರಿ 


ಮತ್ತು ಅನುದಾನಿತ ಶಾಲೆಗಳ 1-9ನೇ ತರಗತಿ ಮಕ್ಕಳಿಗೆ ಮಧ್ಯಾಹ್ನ ಬಿಸಿಯೂಟವನ್ನು ನೀಡಬೇಕಾಗಿರುತ್ತದೆ. 2019ರ ಏಪ್ರಿಲ್‌' 
ಮತ್ತು ಮೇ ಮಾಹೆಯಲ್ಲಿ ನೀಡಲಾಗುವ ಬೇಸಿಗೆ ರಜೆಯ ಅವಧಿ ದಿನಾಂಕ: 11-04-2019 ರಿಂದ ದಿನಾಂಕ: 28-05- 
2019ರವರೆಗೆ ' ಇದ್ದು, ಈ ಅವಧಿಯಲ್ಲಿ ಮಧ್ಯಾಹ್ನ ಉಪಹಾರ ಯೋಜನೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ 
ಅನುಷ್ಠಾನಗೊಳಿಸಲು ಈ ಕೆಳಕಂಡ ಕ್ರಮಗಳನ್ನು ಮತ್ತು ಪೂರ್ವಸಿದ್ದತೆಯನ್ನು ಮಾಡಿಕೊಳ್ಳಲು ಈ ಮೂಲಕ ಸೂಚಿಸಿದೆ. 


1. 


ಅ. 


ಬೇಸಿಗೆ ರಜಾ ಅವಧಿಯಲ್ಲಿ ಅಡುಗೆ ಕೇಂದ್ರಗಳನ್ನು ಗುರುತಿಸುವಿಕೆ: 

ಪ್ರಸ್ತುತ ರಾಜ್ಯದ ಎಲ್ಲಾ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಮಧ್ಯಾಹ್ನ ಉಪಹಾರ ಯೋಜನೆ ಕಾರ್ಯಕ್ರಮ 
ಅನುಷ್ಠಾನಗೊಳ್ಳತ್ತಿದ್ದ. ಬೇಸಿಗೆ ರಜಾ ಅವಧಿಯಲ್ಲಿ ಈ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸುವ ಸಂಬಂಧ 
ಯಾವ ಗ್ರಾಮದಲ್ಲಿ ಒಂದಕ್ಕಿಂತ ಹೆಚ್ಚು ಶಾಲೆಗಳಿದ್ದಲ್ಲಿ ಅಂತಹ ಶಾಲೆಗಳ ಪೈಕಿ ಹೆಚ್ಚು ಮಕ್ಕಳಿರುವ ಶಾಲೆಯನ್ನು ಈ 
ಅವಧಿಗೆ ಮಾತ್ರ ಕೇಂದ್ರ ಶಾಲಿ ಎಂದು ಗುರುತಿಸಿ, ಆ ಶಾಲೆಯನ್ನು ಅಂತಿಮಗೊಳಿಸುವುದು. ಜೊತೆಗೆ ಮಧ್ಯಾಹ್ನ 
ಉಪಹಾರ ಯೋಜನೆ ಕಾರ್ಯುಕ್ರಮಕ್ಕೆ ಶಾಲೆಗಳ ಪಟ್ಟಿಯನ್ನು ಅಂತಿಮಗೊಳಿಸುವುದು. ಜೊತೆಗೆ ಮಧ್ಯಾಹ್ನ 
ಉಪಹಾರ ಯೋಜನೆ ಕಾರ್ಯಕ್ರಮಕ್ಕೆ ಶಾಲೆಗಳ ಪಟ್ಟಿಯನ್ನು ` ಡೈಸ್‌ ಮಾಹಿತಿ ಆಧಾರದ ಮೇಲೆ ಗುರುತಿಸಿ 
ಅಂತಿಮಗೊಳಿಸತಕ್ಕದ್ದು. ಈ ಸಂಬಂಧ ಆಯಾ ತಾಲ್ಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ' ಮ್ಯಾಪಿಂಗ್‌ ಕಾರ್ಯವನ್ನು 
ಸಿ.ಆರ್‌.ಪಿ/ಇ.ಸಿ.ಓ ರವರ ಸಹಕಾರದೊಂದಿಗೆ ದಿನಾಂಕ: ಹ 2019ರ ಒಳಗಾಗಿ 
ಪೂರ್ಣಗೊಳಿಸತಕ್ಕದ್ದು. ನಂತರ ಉಪನಿರ್ದೇಶಕರು (ಆಡಳಿತ) ರವರು ಪರಿಶೀಲಿಸಿ ಅಂತಹ ಶಾಲೆಗಳ ಪಟ್ಟಿಯನ್ನು 
ವೆಬ್‌ಸೈಟ್‌ ನಲ್ಲಿ kA ಕ್ರಮವಹಿಸುವುದು ಹಾಗೂ ದಿನಾಂಕ: 17-03-2019 ರಂಡು ರಾಜ್ಯ ಕಛೇರಿಗೆ 
ಸಲ್ಲಿಸತಕ್ಕದ್ದು. 


ಆ, ಮೇಲ್ಕಂಡಂತೆ ಒಂದು ಗ್ರಾಮದಲ್ಲಿ ಒಂದಕ್ಕಿಂತ ಹೆಚ್ಚು ಶಾಲೆಗಳಿದ್ದು, ಗುರುತಿಸಲ್ಪಟ್ಟ ಶಾಲೆಗೆ ಇತರೆ ಶಾಲೆಗಳ ಮುಖ್ಯ 


ಶಿಕ್ಷಕರು ಮಕ್ಕಳ ಪಟ್ಟಿಯನ್ನು ಗುರುತಿಸಲ್ಪಟ್ಟ ಶಾಲೆಯ ಮುಖ್ಯ ಶಿಕ್ಷಕರಿಗೆ ನೀಡುವುದು. ಅದಕ್ಕೆ ತಕ್ಕಂತೆ ಹಾಜರಾತಿ 
ಆಧಾರದ ಮೇಲೆ ಬಿಸಿಯೂಟ ಕಾರ್ಯಕ್ರಮವನ್ನು ನಿರ್ವಹಿಸಲು ಪೂರ್ವಸಿದ್ದತೆಗಳನ್ನು ಮಾಡಿಕೊಳ್ಳತಕ್ಕದ್ದು. 


ಅವಧಿಯಲ್ಲಿ ಬಿಸಿಯೂಟಕ್ಕೆ ಬರುವ ಮಕ್ನ ಕ್ವ ಕಸಲಿಖ್ಯೆಂ 
ಕಮವಹಿಸತಕದ್ದು. § 


ಆ. 


[ol 


he 


ಪ್ರತಿ ಶಾಲೆಯ ಮುಖ್ಯ ಶಿಕ್ಷಕರು ಈ ಅವಧಿಯಲ್ಲಿ ಬಿಸಿಯೂಟ ವ್ಯವಸ್ಥೆ ಕುರಿತು ಪೋಷಕರ ಗಮನಕ್ಕೆ ತಂದು 
ಊಟ ಪಡೆಯುತ್ತಾರೆಯೇ, ಇಲ್ಲವೇ ಎಂಬ ಬಗ್ಗೆ ಖಾತ್ರಿಪಡಿಸಿಕೊಳ್ಳುವು ದು. ಈ ಸಂಬಂಧ ಪೋಷಕರಿಂದ 
ಒಪ್ಪಿಗೆಯನ್ನು ಪಡೆಯತಕ್ಕದ್ದು. (ಮಾದರಿ ನಮೂನೆ ಲಗತ್ತಿಸಿದೆ.) . 

ಈ ರೀತಿ ಒಪ್ರಿಗೆ ಪಡೆದ ಮಕ್ಕಳ ಸಂಖ್ಯೆಯ ಪಟ್ಟಿಯನ್ನು ಮು ಖ್ಯ ಶಿಕ್ಷಕರು ಸಿದ್ದಪಡಿಸಿಕೊಳ್ಳತ ತಕ್ಕದ್ದು ಹಾಗೂ 
ಮ್ಯಾಪಿಂಗ್‌ ಪ್ರಕಾರವಾಗಿ ಗುರುತಿಸಲಾದ ಕೇಂದ್ರ ಶಾಲೆಯ ಮುಖಿ ) ಶಿಕ್ಷಕರ ನೀಡುವುದು ಆಯಾ ಶಾಲಾ ಮುಖ್ಯ 


ಶಿಕ್ಷಕರ ಜವಾಬ ಬ್ಲಾರಿಯಾಗಿರುತ್ತದೆ. K 


, ಒಪ್ಪಿಗೆ ಪತ್ರ ನೀಡಿರುವ ಮಕ್ಕಳು ಬೇಸಿಗೆ ರಜೆ ಅವಧಿಯಲ್ಲಿ ಬಿಸಿಯೂಟ 'ಸೇವಿಸುವಂತೆ ವಿ ದ್ಯಾರ್ಥಿ 


ನಿಂದ ವ ಕ್ಯೆ ರಕ ನಿರು ದ್ವಡೀಕರಣದೆ “ಆಧಾರದ ಮಾನ ನಾವ 


೪ 
ಯ ಮುಖಿ ಶಿಕ್ಷಕರು ಸೂಕ್ತಿ ಧಾಖಲೆಗಳೊಂದಿಗೆ ಬಿಸಿಯೂಟ 


[°) 
ಒಪ್ಪಿಗೆ ಪತ್ರ ನೀಡಿದ ಮಕ್ಕಳಿಗೆ ಮಾತ್ರ ಬೇಸಿಗೆ ರಜೆ ಅವಧಿಯಲ್ಲಿ ಬಿಸಿಯೂಟ ಒದಗಿಸುವುದು. ಒಪ್ಪಿಗೆ ಪತ್ರ 
ನೀಡದೇ ಇರುವ ಮಕ್ಕಳಿಗೆ ಬೇಸಿಗೆ ರಜೆ ಅವಧಿಯಲ್ಲಿ ಬಿಸಿಯೂಟ ಒದಗಿಸಲು ಅವಕಾಶವಿರುವುದಿಲ್ಲವಾದ್ದರಿಂದ 
ಪ್ರತಿ ವಿದ್ಯಾರ್ಥಿಗೂ ಜೇ ಸಿಗೆ ರಜೆ ಅವಧಿಯಲ್ಲಿ ಬಿಸಿಯೂಟ ಒದಗಿಸುವ ಬಗ್ಗೆ ಮಾಹಿತಿ ಒದಗಿಸಿ ಒಪ್ಪಿಗೆ ಪತ್ರಕ್ಕೆ 


ಸಹಿ ಪಡೆಯಲು ಕ್ರಮವಹಿಸುವುದು, 


೯ಗಳಲ್ಲಿ 
ಪೋಷಕರಲ್ಲಿ ಜಾಗೃತಿ ಮೂಡಿಸುವ ಮೂಲಕ ಎಲ್ಲಾ ಮಕ್ಕಳು ಬಿಸಿಸೂಟ ಸೇವಿಸುವಂ ತೆ ಸೂಕ್ತ 
ಕೈಗೊಳ್ಳುವುದು ಎಲ್ಲಾ ಮುಖ್ಯ ಶಿಕ್ಷಕರ ಜಮಾಬ್ದಾರಿಯಾಗಿರುತ್ತದೆ. 
ಮೇಲ್ಕಂಡ ಬಿಸಿಯೂಟ ಮಾಡುವ ಮಕ್ಕಳ ನಿರ್ವಹಣೆಯನ್ನು ಆಯಾ ತಾಲ್ಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು 
ಮತ್ತು ಅಕ್ಷರ : ದಾಸೋಹ ಸಹಾಯಕ ನಿರ್ದೇಶಕರು, ಸಿಆರ್‌.ಪಿ/ಇಸಿಓ ಗಳ ಸಹಕಾರದೊಂದಿಗೆ 
ನಿರ್ವಹಿಸುವುದು. 


ಬೇಸಿಗೆ ರಜಾ ಅವಧಿಯಲ್ಲಿ ಮಧ್ಯಾಹ್ನ ಉಪಹಾರ ಯೋಜನೆಯ ಕರ್ತವ್ಯ ನಿರ್ವಹಿಸುವ ಶಿಕ್ಷಕರ ಗುರುತಿಸುವಿಕೆ 


ಆ. 


qt 


5, ಒಲಿದು ವೇಳೆ ಗುರುತಿಸಲ ಶಾಲೆಯಲ್ಲಿ 250ಕ್ಕಿಂತ ಹೆಚ್ಚು ಮಕ್ಕಳು ನಿರಂತರವಾಗಿ ಬಿಸಿಯೂಟಕ್ಕೆ ಬರುತಿದ್ದ 


ಮಧ್ಯಾಹ್ನ  ಬಿಸಿಯೂಟಕ್ಕಾಗಿ ಗುರುತಿಸಲ್ಪಟ್ಟ ಅಡುಗೆ ಕೇಂದ್ರಗಳು/ಶಾಲೆಗಳಲ್ಲ ಕಾರ್ಯಕ್ರಮದ ಉಸುವಾರಿಗಾಗಿ 
ಮುಖ್ಯಿಕಕ ಕರು ಅಥವಾ ಒಬ್ಬರು ನಕ್ಷ ಕರನ್ನು 'ಗೊತ್ತುಪ ಡಿಸುವ ಪದ್ದತಿ ಇದ್ದು. ಪ್ರಸ್ತುತ ಸಾಲಿನಲ್ಲಿ ಈ ಅವಧಿಯಲ್ಲಿ 


ಕಾಹು ಇನ್ರಜಿನ ಹಸಿ ಅಡುಗೆ ಕೇಂದ್ರವಾರು ಶಾಲೆಯ ಮುಖ್ಯಶಿಕ್ಷಕರು ಅಥವಾ ಒಬ್ಬರು ಶಿಕ್ಷಕರನ್ನು ನಿಯೋಜಿಸಿ 
ಗೊತ್ತುಪಡಿಸಿ ಕ್ಷೇತ್ರ ಶಿ ಸಾಕಾಗಿ ಕಡ್ಡಾಯವಾಗಿ ಜ್ಞಾಪನ ಹೊರಡಿಸ ಸತಕ್ಕಗ್ದು 


ಅಂತಹ ಶಾಲೆಗಳಲ್ಲಿ ಮಾತ್ರ ಮತ್ತೊಬ್ಬರು ಹೆಚ್ಚುವರಿ ಶಿಕ್ಷಕರನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಿಯೋಜಿಸಿ 
ಆದೇಶಿಸತಕ್ಕದ್ದು, 

ಬೇಸಿಗೆ ರಜಾ ಅವಧಿಯಲ್ಲಿ ಕಾರ್ಯನಿರ್ವಹಿಸುವ ಶಿಕಕರಿಗೆ ಗಳಿಕೆ ರಜೆಯ ಅವಕಾಶವಿರುವುದರಿಂದ ಶಿಕ್ಷಕರ 
ನಿಯೋಜನೆಯನ್ನು ಸಮರ್ಪಕವಾಗಿ ಜ್ಞಾಪನಾದ ಮೂಲಕ ಆದೇಶಿ: 
ಬೇಸಿಗೆ ರಜಾ ಅವಧಿಯಲ್ಲಿ ಬಿಸಿಯೂಟಕ್ಕೆ ಗೊತ್ತುಪಡಿಸಣುದ ಕ್ಷೆ 
ತಕ್ಕದ್ದು, ಇದರಿಂದ ಪ್ರತಿದಿನ ಊಟ ಮಾಡಿದ ಫಲಾನುಭವಿಗಳ ದವರ 

ಫಡೆಯಲು ಅನುಕೂಲವಾಗುತ್ತದೆ. ಪ್ರತಿದಿನದ ಹಾಜರಾತಿಯನ್ನು ಎಸ್‌.ಎಂ.ಎಸ್‌. ಮೂಲಕ ಪಡೆಯಲು 


ಸ್ಸ ಕ 
ಈ 
4; ಕ 


ಬೇಸಿಗೆ ರಜಾ ಅವಧಿಯಲ್ಲಿ ಎಲ್ಲಾ ಅರ್ಹ ಮಕ್ಕಳಿಗೆ ಮಧ್ಮಾಹ್ನ ಬಿಸಿಯೂಟದ ಅವಕಾಶವಿದೆ. ಆದ 
ಸಿದ್ದಪಡಿಸಿದ ಆಹಾರವು ವ್ಯರ್ಥವಾಗದಂತೆ ಕ್ರಮವಹಿಸುವ ಸಲುವಾಗಿ ಮತ್ತು ಪೂರ್ವಸಿದ್ದತಾ ಭಾಗವಾಗಿ ಈ 
ಸಿ ಪಡೆಯುವ ಅವಶ್ಯಕತೆ ' ಇದ್ದು, 'ಈ ಕಳಕರೆಡದಿ: K 


7 | ಪನ್‌ |] 
ಕ್ರಮ | ಜಿಲ್ಲೆಯ | ತಾಲ್ಲೂಕಿನ ನೀಡುತ್ತಿರುೂ ! ಯು-ಡೈಸ NE, ತ ಸೇವಿಸಿದ 
ಸಂಖ್ಯೆ] ಹೆಸರು | ಹೆಸರು-೬-ಅನಟೆಯ : ಸಂಖೆ ಫಲಾನುಭಬಗೆಳ 
% SA ೬ | ಮಕಳ ಸಂಖೆ: 
4 1 ಹೆಸರು 4 ಶಿ ಸಂಖೆ 
i iq B 
ನಮೂನೆ-2 
ಬಿಸಿಯೊಟ ವ ಬಿಸಿಯೊಟ” 
ತಮ ಜಿಲ್ಲೆಯ ತಾಲ್ಲೂಕಿನ | ಒದಗಿಸುತ್ತಿರುವ oN ಸೇವಿಸಿದ ನು 
ಸಂಖ್ಯೆ | ಹೆಸರು ಹೆಸರು [ಒಟ್ಟು ಶಾಲೆಗಳ ; | ಫಲಾನುಭವಿಗಳ | * 
. ಮಕ್ಷಳ ಸಂಖೆ, : 
ಸಂಖ್ಯೆ ಸ 3 ಸಂಖ್ಯೆ 
——— ವ ಕ) 
_ Ss RR 


10. ಸಡಹಾನ್‌ ನಹ; 


ಬೇಸಿಗೆಯಲ್ಲಿ ನೀರಿನ ಕೊರತೆ ಉಂಟಾಗಬಹುದಾಗಿದ್ದು, ಕುಡಿಯುವ ವೀರು - ಮತ್ತು ಅಡುಗೆ ಮಾಡಲು ನೀರಿನ 
ತೊಂದರೆ ಉಂಟಾಗುವ ಸಂಭವವಿರುತ್ತದೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಗೆ ಜಿಲ್ಲಾ ಪಂಚಾಯತ್‌ * 
ಮುಖು ಕ ಕಾರ್ಯನಿರ್ವಹಣಾದಿಕಾರಿಗಳು ಪ ಪತ್ರ ಬರೆದು ಸಂಬಂಧಪಟ್ಟ ಗ್ರಾಮ ಪಂಚಾಯತ್‌ಗೆ ನೀರಿನ ಕೊರತೆ ಬಾರದಂತೆ 
ನಿರ್ವಹಿಸಲು ಸೂಚನೆ ನೀಡಲು ಕ್ರಮವಹಿಸುವುಥು. 


ಮೇಲ್ಕಂಡ" ವಿಷಯವು ಕಾಲಮಿತಿಗೆ ಒಳಪಟ್ಟ ವಿಷಯವಾಗಿದ್ದು, ನಿಗದಿಪಡಿಸಿರುವ ದಿನಾಂಕಗಳಂದೇ ಕ್ರಮವಹಿಸಿ, 
ರಾಜ್ಯ ಕಛೇರಿಗೆ ವರದಿ ಮಾಡುವುದು, ಯಾವುದೇ ನೆನಪೋಲೆ ಹಾಗೂ ಪತ್ರಗಳಿಗೆ ಅವಕಾಶವಿರುವುದಿಲ್ಲ. 


(ಡಾ. ಪಿ.ಸಿ.ಜಾಫೆರ್‌) 
ಆಯುಕ್ತರು 
: ಸಾರ್ವಜನಿಕ ಶಿಕ್ಷಣ ಇಲಾಖೆ 
ಗೆ § bo 
]. ರಾಜ್ಯದ ಎಲ್ಲಾ ಉಪನಿರ್ದೇಶಕರು (ಆಡಳಿತು, ಸ ಸಾರ್ವಜನಿಕ ಶಿಕ್ಷಣ ಇಲಾಖೆ, . 
2 ರಾಜ್ಯದ ಎಲ್ಲಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು; ಸಾರ್ವಜನಿಕ ಶಿಕ್ಷಣ ಇಲಾಖೆ. 
3. ರಾಜ್ಯದ ಎಲ್ಲಾ ಶಿಕ್ಷಣಾಧಿಕಾರಿಗಳು, ಅಕ್ಷರ ದಾಸೋಹ, ಸಾರ್ಬಜನಿಕ ಶಿಕ್ಷಣ, ಇಲಾಖೆ. 
4, ರಾಜ್ಯದ ಎಲ್ಲಾ ಸಹಾಯಕ ನಿರ್ದೇಶಕರು. ಅಕ್ಷರ ದಾಸೋಹ, ಸಾರ್ವಜನಿಕ ಶಿಕ್ಷಣ "ಇಲಾಖೆ. 


ಪ್ರತಿಯನ್ನು: 
1, ರಾಜ್ಯದ ಎಲ್ಲಾ ಮುಖ್ಯ ಕಾರ್ಯನಿರ್ವಪಣಾಧಿಕಾರಿಗಳು, ಜಿಲ್ಲಾ ಪಂಚಾಯತ್‌, 
ಮಸಂಕಿನ ಕ್ರಮಕ್ಕಾಗಿ ತಳುಕಿನ. 
2. ಕಛೇರಿ ಪ್ರತಿ 


, ಇವರಿಗೆ ಮಾಹಿತಿಗಾಗಿ ಹಾಗೂ 


Rac 


Un 


ಘುಖಿ ಶಿಕ್ಷ: ಕರಿಗೆ ಆ ಅಧಿಕಾರ ನೀಡಲಾಗಿದೆ. ಶಾಲೆಯಲ್ಲಿ 
ಕೆಲಸ ಮಾಡುತ್ತಿರುವ ಅಡುಗೆಯವರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಅಡುಗೆಯವರ ಅವಶ್ಯಕತೆ ಇದ್ದಲ್ಲಿ, ಮ್ಯಾಪಿಂಗ್‌ 


" ಮಾಡಿರುವ ಶಾಲೆಯಲ್ಲಿನ ಅಡುಗೆ ಸಿಬ್ಬಂದಿಯ ಸೇನೆಯನ್ನು Pe ಅಡುಗೆ ಸಹಾಯಕರು ಕಾರ್ಯ. 


Nd ವಗೆಅಿನೆ ಮಾತ ಸಂ 
ನಿರ್ವಹಿಸಿದ ದಿನಗಳಿಗೆ ಮಾತ್ರ ಸಭಿಭಾವ ನೆಯ N 


೦ದ್ರ ಶಾಲೆಯೆಂದು ಗುರುತಿಸಿರುವ ಶಾಲಾ ಮುಖ್ಯ ಶಿಕ್ಷಕರು ಆಹಾರ ಭಾನ್ಯಗಳೆ ಬೇಡಿಕೆಯನ್ನು ಸಲ್ಲಿಸುವ ಮುನ್ನ, ಈ 
೦ದ್ರ ಶಾಲೆಗೆ ಜೋಡಿಸಲ್ಪಟ್ಟ ಶಾಲೆಗಳ ಮುಖ್ಯ ಕರು ಸಲ್ಲಿಸಿರುವ ಬಿಸಿಯೂಟವನ್ನು ಪಡೆಯಲು ಇ 


L ಟ ಫ' 


ಕೇಂ 
ಪಟ್ಟಿಯನ್ನು ಕ್ರೋಢೀಕರಿಸಿ KI ಮ (ಅಕ್ಷರ ದಾಸೋಹ) ರವರಿಗೆ ಸಲ್ಲಿಸುವುದು. ' 


6. ಈಊಟ ಪಡೆಯಲು ಇಚ್ಛಿಸುವ ಮ್ಮಳ ಸಂಖ್ಯೆಯ ಆಧಾರದ ಮೇರೆಗೆ ಆಹಾರ ಧಾನ್ಯಗಳ ಬೇಡಿಕೆ ಮತ್ತು ಪರಿವರ್ತನಾ 
ನೆಚ್ಚ ಹಾಗೂ ಅಡುಗೆ ಸಿಬ್ಬಂದಿಯ ಗಾರವ ಧನಚ ಬೇಡಿಕೆಯನ್ನು ಸಿ.ಆರ್‌.ಪಿ ರವರ ಮೂಲಕ ಅಥವಾ ನೇರವಾಗಿ 
ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರಿಗೆ ಮುಖ್ಯ ಶಿಕ್ಷಕರು/ಶಿಕ್ಷಕರು ದಿನಾಂಕ; 25.03.2019ರೊಳಗೆ ಸಲ್ಲಿಸುವುದು 

7. ತಾಲ್ಲೂಕುವಾರು ಆಹಾರ ಧಾನ್ಯಗಳ ಬೇಡಿಕೆಯ ಇಂಡೆ ಡೆಂಟ್‌ನ್ನು ಸಲ್ಲಿಸಿ ಆಹಾರ ಭಾನ್ಕೆಗಳು 
ಸರಬರಾಜಾಗುವಂತೆ ಅಕ್ಷರ ಹ ಶಿಕ್ಷಣಾಧಿಕಾರಿಗಳು ಕಮ 

8. ಸಾದಿಲ್ದಾರು ಅನುದಾನ ಮತ್ತು ಅಡುಗೆಯವರ ಗೌರವಧನವನ್ನು ಕಾರ್ಯಕ್ರಮಕ್ಕೆ ತೊಂದರೆಯಾಗದಂತೆ ಮುಂಗಡವಾಗಿ 
ಶಾಲೆಗಳ ಖಾತೆಗೆ ಜಮಾ ಹಫಧುವುದು; ತಾಲ್ಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಸಿಗ: ಮತ್ತು 
ಸಹಾಯಕೆ ನಿರ್ದೇಶಕರು (ಅಕ್ಷರ ದಾಸೋಹ) ಇವರ ಜವಾಬ್ದಾರಿಯಾಗಿರುತ್ತದೆ. 

.9. ಮೇಲುಸ್ತುವಾರಿ: 

ಅ, ಸಂಬಂಧಿಸಿದ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ಜಿಲ್ಲಾ ಹಂತದಲ್ಲಿ ಜಿಲ್ಲಾ ಪಂಚಾಯತ್‌ ಮುಖ್ಯ 
ಕಾರ್ಯನಿರ್ವಹಣಾಧಿಕಾರಿಗಳ ನೇಸ್ಛತ್ವದಲ್ಲಿ ಹಾಗೂ ತಾಲ್ಲೂಕು ಹಂತದಲ್ಲಿ ಕಾರ್ಯನಿರ್ವಹಣಾಧಿಕಾರಿಗಳ ನೇತ್ತ ೈತ್ವದಲ್ಲಿ 
ಸಭೆ ನಡೆಸಿ ಕಾರ್ಯಕ್ರಮದ : ಅನುಷ್ಠಾನಕ್ಕೆ ಭಾರಪಗಳನ್ನ ಸಿದ್ಧಪಡಿಸಿ, ಮೇಲುಸ್ತುವಾರಿಗಾಗಿ ಪ್ರತ್ಯೇಕ 
ಸುತ್ತೋಲೆ ಯನ್ನು ಹೊರಡಿಸುವುದು. 

ಆ. "ತಾಲ್ಲೂಕು ಹಂತದಲ್ಲಿ ಬಿ.ಆರ್‌.ಸಿ ಮತ್ತು ಕ್ಷಸ್ಪರಳ' ಹಂತದಲ್ಲಿ ಸಿ.ಆರ್‌.ಪಿ.ರವರನ್ನು ನೋಡಲ್‌ ಅಧಿಕಾರಿಯಾಗಿ 
ನೇಮಿಸುವುದು. 

ಇ. ತಾಲ್ಲೂಕು ಹಂತದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಬಿ.ಆರ್‌.ಸಿ: 

ಪ್ಲಾಂಶುಪಾಲರು ಮತ್ತು ಹಿರಿಯ ಉಪನ್ಯಾಸಕರು /ಉಪನ್ಯಾಸ 
ಅಗಿಂದಾಣ್ಣ ಖಜೇಸಿಗೆ ರಜೆ ಅವಧಿಯಲ್ಲಿ. ಬಿಸಿಯೂಟ -ಒಡಗಿಸುವ ಶಾಲೆಗಳಿಗೆ ಭೆರಸಿ ನ ಡುಪುಡು: ಶಿಕ್ಷಣ" ಇಲಂಖೆಯು 
ಅಧಿಕಾರಿಗಳ ಜೇಟಿಯ ಕುರಿತು ಉಪನಿರ್ದೇಶಕರು(1ಡಳಿತ)ರವರು ತಮ್ಮ ಹಂತದಲ್ಲಿ ಒಂದು ಭೇಟಿ ಜೆಳಲಿಸ್ಸನೊಂದಿಗೆ 
ಸುತ್ತೋಲೆಯನ್ನು ಹೊರಡಿಸುವುದು. § 

ಇ. ಕ್ಷಸ್ಪರ್‌ ಹಂತದಲ್ಲಿ ಒಂದು ವೇಳೆ ಸಿ.ಆರ್‌.ಪಿ ಗಳು ಲಭ್ಯವಿಲ್ಲದ್ದ ಲ್ಲಿ ಶಿಕ್ಷಣ ಸಂಯೋಜಕರು/ಪೌಡಶಾಲಾ ಸಹಶಿಕ್ಷಕರನ್ನು 
ಗುರುತಿಸಿ ನೋಡಲ್‌ ಅಧಿಕಾರಿಯನ್ನೂಗಿ ನೇಮಿಸುವುಮ, 

ಈ. ಬೇಸಿಗೆ ರಜೆ ಅವಧಿಯಲ್ಲಿ ಬಿಸಿಯೂಟದ ಫಲಾನುಭವಿಗಳ ಮಾಹಿತಿಯನ್ನು ನಮೂನೆ-1ರಲ್ಲಿ ಶಾಲಾವಾರು 


ಮಾಹಿತಿಯನ್ನು ತಾಲ್ಲೂಕು ಹಂತದಲ್ಲಿ ಕ್ರೋಡಿಕರಿಸಿ ಸೇಕರಿಸಿಟ್ಟುಕ್ಕೊಳ್ಳುವುದು. ನಮೂನೆ-02ರಲ್ಲಿ ತಾಲ್ಲೂಕುವಾರು ಜಿಲಾ 
ಶಿಕ್ಷಣಾಧಿಕಾರಿಗಳು, ಅಕ್ಷರ ದಾಸೋಚ ರವರು ಈ ಕೆಳಕಂಡ ನಮೂನೆ ಯಲ್ಲಿ ಪ್ರಿ 15 ದಿನಗಳಿಗೊಮ್ಮೆ ರಾಜ್ಯ ತಥ 


ಒದಗಿಸುವುದು 7 ಯೇ 2 


i 6 
i ಸರ್ಕಾರ Aca a 


ಜಂಟಿ ನಿರ್ದೇಶಕರ ಕಛೇರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಮಧ್ಯಾಹ್ನ ಉಪಥಾರ ಯೋಜನೆ, ಕೆ.ಜಿ.ರಸ್ತೆ, ಬೆಂಗಳೂರು-49 
ದೂ.ಸಂ:22242943, ಫ್ಯಾಕ್ಸ್‌ 22271998, ಇ-ಮೇಲ್‌: I _mms@yahoo. co.in 


ಸಂಖ್ಯೆ: :ಏ೦2/ಅ.ದಾ/ಬರಗಾಲ ಪೀಡಿತ ಪ್ರಯೇಶ/ಬಿ/60/2019 ದಿನಾಂಕ:02.07.2019 
ರವರಿಗೆ, 
ರಾಜ್ಯದ ಎಲ್ಲಾ ಜಿಲ್ಲೆಗಳ ಜಿಲ್ಲಾ ಪಟಚಾಯತ್‌ 

. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ, ಸ 


ವಿಷಯ: ಬರಗಾಲ ಪೀಟತ ತಾಲ್ಲೂಕುಗಳಲ್ಲಿ ಮಧ್ಯಾಹ್ನ ಉಪಹಾರ ಯೋಜನೆಯಡಿ ಬಿಸಿ 
"ಊಟ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸುವ ಕುರಿತು. 
ಉಲ್ಲೇಖ: ಈ ಕಛೇರಿಯ ಸ ಸಮಸಂಖ್ಯೆ ಸುತ್ತೋಲೆ ದಿನಾಂಕ 28.02.2019. 


* x Kd [3 
ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ,ಈ ಕಛೇರಿಯ ಉಲ್ಲೇಖಿತ ಸುತ್ತೋಲೆಯಲ್ಲಿ ಬರಪೀಡಿತ 


ಪ್ರದೇಶಗಳೆಂದು ಘೋಷಿಸಲ್ಪಟ್ಟ ತಾಲ್ಲೂಕುಗಳಲ್ಲಿ ' ಮಧ್ಯಾಹ್ನ ಉಪಹಾರ ಯೋಜನೆಯ ಶಾಲೆಗಳಲ್ಲಿ ಬಿಸಿ 
ಊಟ ತಯಾರಿಸಲು ಹಾಗೂ ಮಕ್ಕಳು ಕುಡಿಯಲು ಶುದ್ಧ ನೀರಿನ ಸೌಲ ಕಲ್ಪಿಸುವಂತೆ ಕೋರಲಾಗಿತ್ತು 


2019-20ನೇ ಶೈಕ್ಷಣಿಕ ವರ್ಜ ಆರಂಭವಾಗಿದ್ದು, ನೀರಿನ. ಅಭಾವ ಮುಂದುವರೆದಿರುವ ಗ್ರಾಮ 
ಪಂಚಾಯತಿಗಳ ವ್ಯಾಪ್ತಿಯಲ್ಲಿನ ಪ್ರದೇಶಗಳ ಶಾಲೆಗಳಲ್ಲಿ ಮಧ್ಯಾಥ್ನ ಉಪಹಾರ ಯೋಜನೆ ಅಡಿಯಲ್ಲಿ 
ಬಿಸಿಯೂಟವನ್ನು ತೆಯಾರಿಸಲು ಮತ್ತು ಶಾಲಾ ವಿದ್ಯಾರ್ಥಿಗಳಿಗೆ ಊಟದ ಸಮಯದಲ್ಲಿ ಶುದ್ದ ಕುಡಿಯುವ 
ನೀರನ್ನು ಒದಗಿಸ ಸಚೇಕಿದ್ದು, ತಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಯವರ ವಿಪ ತ್ತು ನಿರ್ವಹಣಾ ನಿಧಿಯಡಿ ಟ್ಯಾಂಕರ್‌ 
ಮೂಲಕ ಶುದ್ಧ ಕುಡಿಯುವ ನೀರು ಸರಬರಾಜು ಮಾಡಲು ಖರ್ಚು-ವೆಚ್ಚ ಭರಿಸಿ ಬಿಸಿ ಊಟ ನ 
ಕಾರ್ಯಕ್ರಮವನ್ನು ಯಶಸ್ಸಿಗೊಳಿಸಖ ಕ್ರಮ ಕೈಗೊಳ್ಳುವಂತೆ ಆಯಾ ಜೆಲ್ಲೆಯ ಜಿಲ್ಲಾಧಿಕಾರಿಯವರ 
ಸಹಕಾರವನ್ನು ಕ ಈ ಮೂಲಕ ತಮ್ಮಲ್ಲಿ ಸ ಮಾಡಲಾಗಿದೆ. 


ವಂದನೆಗಳೊಂದಿಗೆ: 
ಮ್ಮ ಫ್ಳಿಬುಗೆಯ, 


ಪ್ರತಿಯನ್ನು, 
1 ರಾಜ್ಯದ ಎಲ್ಲಾ ಜಿಲ್ಲಾ ಪಂಚಾಯತ್‌ ಶಿಕ್ಷಣಾಧಿಕಾರಿಗಳು, ಅಕ್ಷ ದಾಸೋಹ ರವರಿಗೆ ಅಗತ್ಯ ಕ್ರ; ಕ್ರಮಕ್ಕಾಗಿ. 
2) ರಾಜ್ಯದ ಎಲ್ಲಾ ತಾಲ್ಲೂಕು ಪಂಚಾಯಕ್‌ ಸಹಾಯಕ ನಿರ್ದೇಶಕರು, ಅಕ್ಷರ ದಾಸೋಹ ರವರಿಗೆ ಅಗತ್ಯ 
ಕ್ರಮಕ್ಕಾಗಿ. 
3) ಕಛೇರಿ" ಪ್ರತಿ 


rA267\267Final.docx 


